ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2121 
2] ಮಾನ್ಯ ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
3} ಉತ್ತರಿಸುವ ದಿನಾಂಕ ; 17.03.2022 
4] ಉತ್ತರಿಸುವ ಸಚಿವರು : ಗೃಹ ಸಚಿವರು 
3 
[: ಸಂ ಪ್ರಶ್ನೆ ಉತ್ತರ 
ಅ. ರಾಜ್ಯ ಪೊಲೀಸ್‌ ಇಲಾಖೆಯಲ್ಲಿ 'ಔರಾದ್ಧರ್‌ ವರದಿ 
ಶಿಫಾರಸ್ಸುಗಳೇನು; (ವಿವರ ನೀಡುವುದು) ಅನುಬಂಧ-ಅ ರಲ್ಲಿ ಉತ್ತರಿಸಲಾಗಿದೆ. 
(| ಆ.'|ಔರಾದ್ಯರ್‌ ವರದಿಯ ಶಿಫಾರಸಿನಂತೆ — 


ಪರಿಷ್ಠರಣೆಗೊಂಡಿರುವ ವೇತನ ಭತ್ಯೆಗಳಲ್ಲಿ ಹಾಲಿ 
ಸೇವಾ ನಿರತ ಪೊಲೀಸ್‌ ಮತ್ತು ಸಿಬ್ಬಂದಿಗಳಿಗೆ ವೇತನ 
ತಾರತಮ್ಯ ಉಂಟಾಗಿ ಅನ್ಯಾಯವಾಗುತ್ತಿರುವುದು 


§ A ಣ್‌ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಅನುಬಂಧ-ಆ ರಲ್ಲಿ ಉತ್ತರಿಸಲಾಗಿದೆ. 


ಸ ನಾದಷ್ನಪ್ಲ ಸದರ ಪಕತವ್ಯನನ್ನಾ ಸರಡಾಗಸಪ| 
ಸರ್ಕಾರದ ಕೈಗೊಂಡ ಕ್ರಮಗಳೇನು? 


ಸಂಖ್ಯೆ: ಹೆಚ್‌ಡಿ 34 ಇಎಫ್‌ಎಸ್‌ 2022 


A 


ಗೃಹ ಸಚಿವರು 


ಅನುಬಂಧ-"ಅ' 


ಕರ್ನಾಟಕ ಪೊಲೀಸ್‌ ಇಲಾಖೆಯ ವೃಂದದ ಹುದ್ದೆಗಳ ವೇತನ ಕ್ರೇಣಿಗಳಿಗೂ ಇತರೆ ಇಲಾಖೆಯ 
ವೇತನ ಶ್ರೇಣಿಗಳಿಗಳು ಬಹಳಷ್ಟು ತಾರತಮ್ಯ ಇದ್ದುದರಿಂದ, ಈ ವೇಶನ ಶ್ರೇಕಿಯ ತಾರತಮೃವನ್ನು 
ಸಮತೋಲನಗೊಳಿಸುವುದು ಪೊಲೀಸ್‌ ಇಲಾಖೆಯ ಸಿಬ್ಬಂದಿಗಳ ಬೇಡಿಕೆಯಾಗಿತ್ತು. ಈ ವೇತನ ಶೇಣಿ 
ತಾರತಮ್ಮವನ್ನು ಸಮತೋಲನಗೊಳಿಸುವ ಸಲುವಾಗಿ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ 
ವೇತನಶ್ರೇಣಿಯ ಪರಿಷ್ಕರಣೆಯ ಕುರಿತು ರಾಜ್ಯ ಸರ್ಕಾರವು, ದಿನಾಂಕ: 28.06.2016 ರಲ್ಲಿ ಶ್ರೀ ರಾಘವೇಂದ್ರ 
ಔರಾದ್ಧರ್‌ರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿರುತ್ತದೆ. ಸರ್ಕಾರದ ಆದೇಶದಂತೆ ರಾಘವೇಂದ್ರ 
ಔರಾದ್ಯರ್‌ ಸಮಿತಿಯು ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ 
ವೇತನ ಪರಿಷ್ಕರಣೆ ಸಂಬಂಧಿಸಿದಂತೆ ಈ ಕೆಳಕಂಡ ಶಿಫಾರಸ್ಸುಗಳೊಂದಿಗೆ ವರದಿಯನ್ನು ಸರ್ಕಾರಕ್ಕೆ 


ಸಲ್ಲಿಸಿರುತ್ತದೆ; 
si. | Rank Existing scale Proposed Raise in Levels 
No. scale 


One Level 
Two Levels 
One Level 
Two Levels 
Three Levels* 


1 | Follower 

2 | Jamedar Follower 
3 | Police Constable 

4 Head Constable 
Asst. Sub Inspector 


10400-16400 | 11000-19000 
11600-21000 | 12500-24000 
11600-21000 | 12500-24000 
12500-24000 | 14550-26700 
14550-26700 20000-36300 
6 | Police Sub Inspector 20000-36300 | 22800-43200 Two Levels 
Police Inspector 21600-40050 | 28100-50100 Four Levels* 


Dy. Supdt. of Police 28100- 50100 | 30400-51300 One Level 
| 9 | Superintendent of Police 36300-53850 | 40050-56550 |. Two Levels 


ಶ್ರೀ ರಾಘವೇಂದ್ರ ಔರಾದ್ಯರ್‌ ಸಮಿತಿಯು ಹೊಲೀಸ್‌ ಇಲಾಖೆಯ ಅಧಿಕಾರಿ ಮತ್ತು 
ಸಿಬ್ಬಂದಿಯವರುಗಳ ಸಮವಸ್ತ್ರ ಭತ್ಯೆ, ಸಾರಿಗೆ ಭತ್ಯೆ, ಕಷ್ಟ ಪರಿಹಾರ ಭತ್ಯೆ, ಗಂಡಾಂತರ ಭತ್ಯೆ, ಶ್ರಮದಾನ 
ಭತ್ಯೆ ಹಾಗೂ ಸದೃಢ ಭತ್ಯೆಗಳನ್ನು ಪರಿಷ್ಠರಣೆ ಮಾಡಲು ಶಿಫಾರಸ್ಸು ಮಾಡಿರುತ್ತದೆ. 


ಅನುಬಂಧ-"ಆ' 
ವೇತನ ಶ್ರೇಣಿ ಪರಿಷ್ಠರಣೆಯ ಅನುಷ್ಠಾನ: 
ಶ್ರೀ ರಾಘವೇಂದ್ರ ಔರಾದ್ಧರ್‌ ವರದಿಯ ಶಿಫಾರಸ್ಸುಗಳನ್ನು ಭಾಗಶಃ ಅಂಗೀಕರಿಸಿದ ರಾಜ್ಯ 
ಸರ್ಕಾರವು ಅದೇಶ ಸಂಖ್ಯೆ: ಆಇ/ಿ/ಎಸ್‌ಆರ್‌ಪಿ/2019, ದಿನಾಂಕ: 16.07.2019 ರಲ್ಲಿ ಪೊಲೀಸ್‌ 


ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ ಶ್ರೇಣಿಗಳನ್ನು ದಿನಾಂಕ: 01.08.2019 ರಿಂದ 
ಜಾರಿಗೆ ಬರುವಂತೆ, ಈ ಕೆಳಕಂಡಂತೆ ಪರಿಷ್ಕರಣೆ ಮಾಡಿರುತ್ತದೆ. 


Total 
Policemen 
Benefited 


Revised Pay Scale 
(As per 6" Pay Raise in 
Commission) Levels 

ಫ್‌. 
23,500-47,650 One Level 
27,650-52,650 Two Level 
30,350-58,250 One Level 
43,100-83,900 One Level 


70,850-1,07,100 One Level 


TOTAL 


Rank 


Police Constable 
Head Constable 
Asst. Sub Inspector 


Police Inspector 
SP (non-IPS) 


42757 


9030 
1511 


ಶ್ರೀ ರಾಘವೇಂದ್ರ ಔರಾದ್ಧರ್‌ ಸಮಿತಿ ವರದಿಯ ಅನುಷ್ಠಾನದಿಂದ ಅನುಯಾಯಿ, ಜಮೇದಾರ್‌ 
ಅನುಯಾಯಿ, ಪಿ.ಎಸ್‌.ಐ ಹಾಗೂ ಪೊಲೀಸ್‌ ಉಪಾಧೀಕ್ಷಕರುಗಳ ವೇತನ ಶ್ರೇಣಿ ಪರಿಷ್ಠರಣೆಗಳನ್ನು 
ಹೊರತುಪಡಿಸಿ ಇತರೆ ಎಲ್ಲಾ ವೃಂದದ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ ಶ್ರೇಣಿಗಳು 
ಪರಿಷ್ಠರಣೆಯಾಗಿ ಅನುಕೂಲವಾಗಿರುತ್ತವೆ. ಒಟ್ಟಾರೆಯಾಗಿ ಶ್ರೀ ರಾಘವೇಂದ್ರ ಔರಾದ್ಧರ್‌ ಸಮಿತಿಯ 
ಶಿಫಾರಸ್ಸುಗಳ ಅನುಷ್ಠಾನದಿಂದ ಪೊಲೀಸ್‌ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 84773 ಅಧಿಕಾರಿ 
ಮತ್ತು ಸಿಬ್ಬಂದಿಯವರುಗಳಿಗೆ ಅನುಕೂಲವಾಗಿದೆ. K 


ಸರ್ಕಾರದ ಪತ್ರ ಸಂಖ್ಯೆ: ಆಇ 9 ಎಸ್‌ಆರ್‌ಪಿ 2019, ದಿನಾಂಕ: 18.09.2019 ರಲ್ಲಿ ವೇತನ ನಿಗದಿ 
ಕುರಿತಂತೆ ಹಾಗೂ ಸದರಿ ಪರಿಷ್ಠರಣೆಯು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 43 ರಡಿ 
ಪುನರ್‌ ನಿಗದಿಪಡಿಸುವಂತೆ ಸ್ಪಷ್ಟವಾಗಿ ಸೂಚಿಸಲಾಗಿರುತ್ತದೆ. 


ಸಾಮಾನ್ಯವಾಗಿ ಒಂದು ಹುದ್ದೆಯ ವೇತನ ಶ್ರೇಣಿಯನ್ನು ಮೇಲ್ಲರ್ಜೆಗೇರಿಸಿದಾಗ ಮತ್ತು ವೇತನ 
ಪರಿಷ್ಠರಣೆಯ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಕರ್ನಾಟಕ ನಾಗರಿಕ ಸೇವಾ 
ನಿಯಮಾವಳಿಗಳ ನಿಯಮ 43 ರಲ್ಲಿನ ಅವಕಾಶಗಳ “ಪ್ರಕಾರ ಪುನರ್‌ ನಿಗದಿಪಡಿಸಬೇಕಾಗಿರುತ್ತದೆ. 
ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 43ರ ಉದ್ದೃಶ ಭಾಗ ಈ ಕೆಳಕಂಡಂತೆ ಇದೆ. 


-2- 


ಕೆ.ಸಿ.ಎಸ್‌.ಆರ್‌ ನಿಯಮ 43: ವೇತನ ಬದಲಾವಣೆಯಾದ ಹುದ್ದೆಯನ್ನು ಹೊಂದಿದವನು, ಒಂದು ಹೊಸ 
ಹುದ್ದೆಗೆ ಹೊಸ ವೇತನದ ಮೇಲೆ ವರ್ಗಾಯಿಸಲ್ಪಟ್ಟಿದ್ದಾನೆಂದು ತಿಳಿಯತಕ್ಕದ್ದು, 
ಆದರೆ ಅವನು ತನ್ನ ಹಳೆಯ ವೇತನ ಶ್ರೇಣಿಯನ್ನು ಮುಂದಿನ ಅಥವಾ ಆ 
ಹುದ್ದೆಯನ್ನು ಬಿಡುವವರೆಗೆ ಅಥವಾ ಕಾಲಿಕ ವೇತನ ಶ್ರೇಣಿಯಲ್ಲಿ ತನ್ನು ವೇತನ 
ಪಡೆಯುವುದು ನಿಲ್ಲುವವರೆಗೆ ತನ್ನ ಹಳೆಯ ವೇತನವನ್ನು ಉಳಿಸಿಕೊಳ್ಳಲು 
ಇಚ್ಛೆಯನ್ನು ವೃಕ್ಷಪಡಿಸಬಾರದು, ಹಾಗೆ ಒಮ್ಮೆ ವ್ಯಕ್ತಪಡಿಸಿದ ಇಚ್ಛೆಯು 
ಅಂತಿಮವಾಗಿರುತ್ತದೆ. 


ಟಿಪ್ಪಣಿ: | ಒಂದು ಹೊಸ ಕಾಲಿಕ ವೇತನ ಶ್ರೇಣಿಯು ಜಾರಿಗೆ ಬರುವುದಕ್ಕೆ 
ನಿಕಟಪೂರ್ವದಲ್ಲಿದ್ದ ಒಂದು ಕೇಡರ್‌ ಅಥವಾ ವರ್ಗದ ಹುದ್ದೆಯನ್ನು 
ಮೂಲತ:ಹೊಂದಿದ್ದ ಅಥವಾ ಅದರಲ್ಲಿ ಸ್ಥಾನಪನ್ನ ಕೆಲಸ ಮಾಡಿದ ಸರ್ಕಾರಿ 
ನೌಕರನು ಅ ಅವಧಿಯಲ್ಲಿ ಹೊಸ ಕಾಲಿಕ ವೇತನ ಶ್ರೇಣಿಯ ಒಂದು ಹಂತಕ್ಕೆ 
ಸಮಾನವಾದ ಅಥವಾ 2 ಹಂತಗಳ ನಡುವಿನ ವೇತನವನ್ನು ಅಥವಾ 
ಸಂಬಳನ್ನು ಪಡೆದಿದ್ದರೆ, ಹೊಸ ವೇತನ ಶ್ರೇಣಿಯಲ್ಲಿ ಅಥವಾ ಆರಂಭದ 
ವೇತನ ಅಥವಾ ಸಂಬಳವನ್ನು ಅವನು ಹಿಂದೆ ಕೊನೆಯ ಸಲ ಪಡೆದ ವೇತನ 
ಅಥವಾ ಸಂಬಳದ ಆಧಾರದ ಮೇಲೆ ನಿಗದಿಮಾಡತಕ್ಕ R 


ಪ್ರಸ್ತುತ ಮೇಲ್ದರ್ಜೆಗೇರಿಸಲ್ಲಟ್ಟ ವೇತನ ಶ್ರೇಣಿಗಿಂತ ಮೂಲವೇತನ ಕಡಿಮೆಯಿರುವ ಹೊಲೀಸ್‌ 
ಅಧಿಕಾರಿ/ಸಿಬ್ಬಂದಿಗಳಿಗೆ ಮಾತ್ರ ವೇತನ ಬಡ್ತಿ ದೊರೆಯುತ್ತದೆ. 


ಆದರೆ, ಸೇವೆಯಲ್ಲಿರುವವರು ಈ ವೇತನ ಶ್ರೇಣಿಯನ್ನು ಈಗಾಗಲೇ ತಲುಪಿರುವುದರಿಂದ 
ಮೂಲವೇತನವು ಮೇಲ್ದರ್ಜೆಗೇರಿಸಲ್ಲಟ್ಟ ವೇತನ ಶ್ರೇಣಿಗೆ ಸಮತೋಲನವಾಗುತ್ತದೆ. 


ಹೊಸದಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಸಿಬ್ಬಂದಿಗಳಿಗೆ ಮೂಲವೇತನ ಮೇಲ್ನರ್ಜೆಗೇರಿಸಲ್ಪಟ್ಟ 
ವೇತನಕ್ರೇಣಿಯಂತೆ ನಿಗದಿಯಾಗಲಿದ್ದು, ಆರ್ಥಿಕ ಲಾಭವಾಗುತ್ತದೆ. 


ಆದ್ದರಿಂದ ಮೇಲ್ಕಂಡ ನಿಯಮಗಳಾನುಸಾರ ಹಾಗೂ ಸರ್ಕಾರದ ನಿರ್ದೇಶನಗಳನ್ನಯ ಹೊಲೀಸ್‌ 
ಇಲಾಖೆಯ ಬಹುತೇಕ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ ಶ್ರೇಣಿಗಳನ್ನು ಮೇಲ್ದರ್ಜೆಗೇರಿಸಿ ಕ್ರಮ 
ಕೈಗೊಳ್ಳಲಾಗಿದೆ. 


